> 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 568 

ಸದಸ್ಯರ ಹೆಸರು ಶ್ರೀ ವಿಜಯ ಸಿಂಗ್‌(ಸ್ಥಳೀಯ ಸಂಸ್ಥೆಗಳ ಕ್ಷೇತು 

ಉತ್ತರಿಸುವ ದಿನಾಂಕ 11.12.2020 

ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, 
i ಉತರಿಸುವವರು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ 
ಸ್‌ ಸಬಲೀಕರಣ ಇಲಾಖಾ ಸಚಿವರು. 

3 pe) 
ಸಂ. ಪ್ನೆ ತ್ತರ 


[(4 


ಬೀದರ್‌ ಜಕ್ಲೆಯಲ್ಲಿರುವ'`ಆಪಾಷ್ಠಿಕ ಮಕ್ಕಳ 
ಸಂಖ್ಯೆಯಷ್ಟು; (ತಾಲ್ಲೂಕುವಾರು ವಿವರ 
ನೀಡುವುದು) ಅಪೌಷ್ಠಿಕತೆ ಹೋಗಲಾಡಿಸಲು 
ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ: 


ಬೀದರ್‌ ಜಿಲ್ಲೆಯಲ್ಲಿ "61 ಮಕ್ಕಳು ಅಪೌಷ್ಠಿಕತೆಯಿಂದ 
ಬಳಲುತ್ತಿದ್ದಾರೆ. ತಾಲ್ಲೂಕುವಾರು ವಿವರ ಈ 
ಕೆಳಕರಿಡಂತಿದೆ. 


3 ಅಪೌಷ್ಠಿಕ ಮ 
1 ಬೀದರ್‌ 31 
2 ಭಾಲ್ವಿ 02 
3 ಹುಮ್ಸಾಬಾದ್‌ 05 
4 |ಔರಾದ್‌ 13 
5 ಬಸವಕಲ್ಯಾಣ 10 
ಒಟ್ಟು 61 


ಅಪೌಷ್ಠಿಕತೆ ಹೋಗಲಾಡಿಸಲು ಸರ್ಕಾರವು ಈ 


ಕೆಳಕಂಡಂತೆ ಕ್ರಮ ಕೈಗೊಂಡಿದೆ. 

ಸಮಗ್ರ ಶಿಶು "ಅಭಿವೃದ್ಧಿ ಹೂಹನನುಡ ಪೂರಕ 
ಪೌಷ್ಠಿಕ ಆಹಾರವನ್ನು ಸಾಮಾನ್ಯ ಮಕ್ಕಳಿಗೆ ಪ್ರತಿ: ದಿನ 
ಘಟಕ ಮೆಚ್ಚ ಮ 8. 00ರಂತೆ ಹಾಗ ತೀವ್ರ 
ಅಪೆ ಪ್ಯಿಕತೆಯುಳ್ಳ ಮಕ್ಕಳಿಗೆ ಘಟಕ ವೆಚ್ಚ ರೂ.12.00ರಂತೆ 
ನೀಡಲಾಗುತ್ತಿದೆ. 


3ರಿಂದ 6ವರ್ಷದ ಎಲ್ಲಾ ಮಕ್ಕಳಿಗೆ ವಾರದಲ್ಲಿ 2 ದಿನ 
ಮೊಟ್ಟೆ ನೀಡಲಾಗುತ್ತಿದೆ. 

6 ತಿಂಗಳಿಂದ 6 ವರ್ಷದ ಮಕ್ಕಳಿಗೆ ವಾರದಲ್ಲಿ 5 ದಿನ 
150 ಎಂ.ಎಲ್‌ ಕೆನೆಭರಿತ ಹಾಲು ನೀಡಲಾಗುತ್ತಿದೆ. 
ಅತಿಕಡಿಮೆ ತೂಕವುಳ್ಳ ಮಕ್ಕಳಿಗೆ ಹೆಚ್ಚುವರಿ ವಾರದಲ್ಲಿ 3 
ದಿನ ಮೊಟ್ಟೆ 200 ಎಂ.ಎಲ್‌ ಹಾಲು ಹಾಗೂ ' ಮೊಟ್ಟೆ 
ಉಪಯೋಗಿಸದ ಮಕ್ಕಳಿಗೆ ವಾರದಲ್ಲಿ 200 ಎಂ.ಎಲ್‌ 
ಕೆನೆಭರಿತ ಹಾಲನ್ನು ನೀಡಲಾಗುತ್ತದೆ. 

ಹಿಂದುಳಿದ 5 ಜಿಲ್ಲೆಗಳಾದ " ಕಲ್ಬುರ್ಗಿ, ಬೀದರ್‌, 
ರಾಯಚೂರು, ಕೊಪ್ಪಳ ಹಾಗೂ ಯಾದಗಿರಿ ಸಾಧಾರಣ 
ಅಪೌಷ್ಟಿಕ ಮಕ್ಕಳಿಗೆ ಹೆಚ್ಚುವರಿ ವಾರದಲ್ಲಿ 3 ದಿನ ಮೊಟ್ಟೆ 
200 ಎಂ.ಎಲ್‌. ಕೆನೆಭರಿತ ಹಾಲನ್ನು ನೀಡಲಾಗುತ್ತದೆ. 


ಹಾಗೂ ಚಿಕಿತ್ಸಾ ಆಹಾರಕ್ಕಾಗಿ (Therapeutric food) 


ಪ್ರತಿ ಮಗುವಿಗೆ ವಾರ್ಷಿಕ`ರೂ.2000/- ಗಳಂತೆ ಮೆಚ್ಚಿ 
ಭರಿಸಲಾಗುತ್ತಿದೆ. | 

pS ಆರೋಗ್ಯ ಇಲಾಖೆಯ: ಸಹಯೋಗದೊಂದಿಗೆ: ಪೌಷ್ಟಿಕ 
ಪುನರ್ವಸತಿ ಕೇಂದ್ರ (NRO)ಗಳಲ್ಲಿ ಅಪೌಷ್ಠಿಕ ಮಕ್ಕಳಿಗೆ 
ಚಿಕಿತ್ಸೆ ನೀಡಲಾಗುತ್ತಿದೆ. 


ಬೀದರ್‌ ಜಿಲ್ಲೆಯಲ್ಲಿರುವ ಸಾಂತ್ಸನ ಕೇಂದ್ರಗಳ 
ಸಂಖ್ಯೆ ಎಷ್ಟು 2016 ರಿಂದ ಇಲ್ಲಿಯವರೆಗೆ 
ಸಾಂತ್ಸನ ಕೇಂದ್ರಕ್ಕೆ ನೀಡಿದ ಅನುದಾನವೆಷ್ಟು 
(ವಿವರ ನೀಡುವುದು) 


ಬೀದರ್‌ ಜಿಲ್ಲೆಯಲ್ಲಿರುವ ಸಾಂತ್ಸನ ಕೇಂದಗಳ ಸಂಖ್ಯೆ: 
05. 

2016-17ನೇ ಸಾಲಿನಿಂದ 2019-20ನೇ ಸಾಲಿನವರೆಗೆ 
ಸಾಂತ್ಸನ ಕೇಂದಕ್ಕೆ ಬಿಡುಗಡೆ 'ಮಾಡಿದ ಅನುದಾನದ ವಿವರ 
ಕೆಳಕಂಡಂತಿದೆ: 


ನಷಗಡತ್‌ ಮಾಡವ 
ವರ್ಷ 
ಅನುದಾನ(ರೂಲಕ್ಷಗಳಲ್ಲಿ) 
7087 5.25 
2017-18 20.50 
70875 7550 
2053 3೯00 


ಬೀದರ್‌ ಜಿಲ್ಲೆಯಲ್ಲಿರುವ ವಿಕಲಚೇತನರ 


ಬೀದರ್‌ ಜಿಲ್ಲೆಯ ತಾಲ್ಲೂಕುವಾರು ವಿಕಲಚೇತನರ 


ಬಂದಿವೆ: ಈ ಪೈಕಿ ಇನ್ನೂಎಷ್ಟು ಅರ್ಜಿಗಳು 
ಪರಿಶೀಲನೆಯಲ್ಲಿವೆ 9 (ವಿವರ ನೀಡುವುದು) 


ಸಂಖ್ಯೆ ಎಷ್ಟು(ತಾಲ್ಲೂಕುವಾರು ಮಾಹಿತಿ | ಮ್ಹೂಹಿತಿಯು ಈ ಕೆಳಕಂಡಂತಿದೆ: 
ನೀಡುವುದು) y F z ್ಣ 

pr ತಾಲ್ಲೂಕು ಹೆಸರು | ವಿಕಲಚೇತನರ ಸಂಖೆ 

ಸಂ. | 2 p 

1 | ಬೀದರ್‌ ಉತ್ತರ 8185 

Wp) ಭಾಲಿ 8213 

3 ಹುಮನಾಬಾದ 6789 

4 ಔರಾದ 7232 |) 

5 ಬಸವಕಲ್ಯಾಣ 8316 

ಒಟ್ಟು 36635 

ವಿಕಲಚೇತನ ಪರಿಹಾರ `ಪೆಡೆಯಲ ೫ 2018 ರಿಂದ 2020ರವರೆಗೊ `'ವಕಲಚೇತನರ 
ರಿಂದ 2020 ರವರೆಗೆ. ಎಷ್ಟು ಅರ್ಜಿಗಳು | ಪುನರ್ವಸತಿ ಕಾರ್ಯಕರ್ತರ ಮರಣ ಪರಿಹಾರ 


ಯೋಜನೆಯಡಿ 03 ಅರ್ಜಿಗಳು ಸ್ಥೀಕೃತವಾಗಿದ್ದು, ಸದರಿ 03 
ಅರ್ಜಿಗಳಿಗೆ ಮರಣ ಪರಿಹಾರವನ್ನು ಒದಗಿಸಲಾಗಿದೆ. 


ಗಾ 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತುವಿಕಲಚೇತನರ, 
ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ ಸಚೆವರು. 


ಸಂಖ್ಯೆ: ಮಮ 234 ಐಸಿಡಿ 2020 


